1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1182 
2. ಸದಸ್ಯರ ಹೆಸರು : ಶ್ರೀ ಎನ್‌.ಅಪ್ರಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
3. ಉತ್ತರಿಸಬೇಕಾದ ದಿನಾಂಕ ೪ 23.12.2021 
4. ಉತ್ತರಿಸುವ ಸಚಿವರು : ಜಲಸಂಪನ್ಮೂಲ ಸಚಿವರು 
| ಕಸಂ ಪ್ರಶ್ನೆಗಳು ಉತ್ತರಗಳು 
ಅ) | ಎತ್ತಿನಹೊಳೆ ಯೋಜನೆಗಾಗಿ | ಎತ್ತಿನಹೊಳೆ ಸಮಗ್ರ ''ಕುಡಿಯುವ' ನೀರಿನ ಯೋಜನೆಯ 


ಮಂಜೂರಾದ ಹಣವೆಷ್ಟು; ಆ 
ಪೈಕಿ ಖರ್ಚಾಗಿರುವ ಹಣವೆಷ್ಟು; 


ರೂ.]2,912.36 ಕೋಟಿಗಳ ಮೊತ್ತದ ವಿವರವಾದ ಪರಿಷ್ಣ್ಯಶ ಯೋಜನಾ 
ವರದಿಗೆ ದಿನಾಂಕ:17.02.2014 ರಂದು ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲಾಗಿರುತ್ತದೆ. 


ಸದರಿ ಯೋಜನೆಗೆ ಅಕ್ಟೋಬರ್‌ 2021ರ ಅಂತ್ಕದವರಗೆ 
ರೂ.274.82 ಕೋಟಿಗಳ ಸಂಚಿತ ವೆಚ್ಚವಾಗಿರುತ್ತದೆ. 


"ಜನೆಯ `'ಪೆಗತಿ 
ಕಾರ್ಯ ಯಾವ ಹಂತದಲ್ಲಿದೆ; 
(ಯೋಜನಾವಾರು ವಿವರ 
ನೀಡುವುದು) 
ಮುಕ್ತಾಯಗೊಂಡಿರುವ 
ಕಾಮಗಾರಿಗಳು ಯಾವುವು; 
ಯಾವ ಕಾಮಗಾರಿಗಳನ್ನು 
ನಿರ್ವಹಿಸಲಾಗಿದೆ; ಇದಕ್ಕೆ 
ಪಾವತಿಸಿರುವ ಮೊತ್ತ ಎಷ್ಟು; 


ಎತ್ತಿನಹೊಳೆ ಸಮಗ್ರ ಕುಡಿಯುವ'`'ನೀರಿನ ೀಜನೆಯನ್ನು ಎರಡು 
ಹಂತಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು, ಯೋಜನೆಯ ಪ್ರಗತಿಯ ವಿವರಗಳು 
ಈ ಕೆಳಕಂಡಂತಿವೆ: 


* ಮೊದಲನೇ ಹಂತದ ಏತ ಕಾಮಗಾರಿಗಳು ಮತ್ತು ವಿದ್ಯುತ್‌ 
ಪೂರೈಕೆ ಕಾಮಗಾರಿಗಳು ಬಹುತೇಕ ಪೂರ್ಣಗೊಳ್ಳುವ 
ಹಂತದಲ್ಲಿರುತ್ತವೆ. 


* ಎರಡನೇ ಹಂತದ 260 ಕಿಮೀ ಉದ್ದದ ಗುರುತ್ವ ಕಾಲುವೆ 
ಕಾಮಗಾರಿಗಳು ವಿವಿಧ ಹಂತದ ಪ್ರಗತಿಯಲ್ಲಿದ್ದು, ಈವರೆಗೆ" 
89 ಕಿ.ಮೀ ಉದ್ದದ ಕಾಲುವೆ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗಿದ್ದು, ಉಳಿಕೆ ಕಾಮಗಾರಿಗಳು ; 
ಪ್ರಗತಿಯಲ್ಲಿರುತ್ತವೆ. 4 

* ಅಲ್ಲದೆ, ಭೈರಗೊಂಡ್ಲು ಜಲಾಶಯಕ್ಕಿಂತ ಮೊದಲು ಕವಲೊಡೆಯುವ 
ಟಿ.ಜಿ.ಹಳ್ಳಿ ಮತ್ತುರಾಮನಗರ ಫೀಡರ್‌, ಮಧುಗಿರಿ ಫೀಡರ್‌ ಹಾಗೂ 
ಗೌರಿಬಿದನೂರು ಫೀಡರ್‌ ಕಾಲುವೆ ಕಾಮಗಾರಿಗಳು ವಿವಿಧ ಹಂತದ 
ಪ್ರಗತಿಯಲ್ಲಿರುತ್ತವೆ. 

* ಭೈರಗೊಂಡ್ಲು ಜಲಾಶಯ ನಿರ್ಮಾಣ ಕಾಮಗಾರಿಯನ್ನು ಟೆಂಡರ್‌ 
ಆಧಾರದ ಮೇಲೆ ಗುತ್ತಿಗೆದಾರರಿಗೆ ವಹಿಸಲಾಗಿದ್ದು, ಭೂಸ್ಪಾಧೀನ 
ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ 
ತಾಲ್ಲೂಕುಗಳ ಜಮೀನುಗಳಿಗೆ ಏಕರೂಪ ಪರಿಹಾರದರ 
ನಿಗದಿಪಡಿಸುವ ಕುರಿತು ಪ್ರಸ್ತಾವನೆಯು ಸರ್ಕಾರದ ಮಟ್ಟದಲ್ಲಿ 
ಪರಿಶೀಲನೆಯಲ್ಲಿರುವುದರಿಂದ ಕಾಮಗಾರಿಯನ್ನು ಪ್ರಾರಂಭಿಸುವಲ್ಲಿ 
ವಿಳಂಬವಾಗಿರುತ್ತದೆ. 


ಸದರಿ ಯೋಜನೆಯಡಿ ಪ್ರಗತಿಯಲ್ಲಿರುವ ಕಾಮಗಾರಿಗಳಿಗಾಗಿ 
ನವೆಂಬರ್‌ 2021ರ ಅಂತ್ಯದವರಗೆ ರೂ.9276.65 ಕೋಟಿಗಳ ಸಂಚಿತ 
ವೆಚ್ಚ ಮಾಡಲಾಗಿದೆ. ಪ್ರಸ್ತುತ ಪ್ರಗತಿಯಲ್ಲಿರುವ ಕಾಮಗಾರಿಗಳ 
ವಿವರಗಳನ್ನು ಅನುಬಂಧ ದಲ್ಲಿ ಒದಗಿಸಲಾಗಿದೆ. 


€ಜನಿಯನ್ನು ಯಾವ | 
ಕಾಲಮಿತಿಯೊಳಗೆ 
ಪೂರ್ಣಗೊಳಿಸಲಾಗುವುದು; 


ಎತ್ತಿನಹೊಳೆ "ಸಮಗ ಕಡಿಯುವ ನರನ ದನ 
ಅನುದಾನದ ಲಭ್ಯತೆಯ ಮೇರೆಗೆ 2023-24ರ ಅಂತ್ಯಕ್ಕೆ 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


ಕ್ರಸಂ. ಪ್ರಶ್ನೆಗಳು ಉತ್ತರಗಳು 

Te ಯಾನ ನಿರ್ವಹಣೆಗೆ ಎತ್ತಿನಹೊಳೆ ಸಮಗ ಕುಕಯವಷ ನೀರನ ಯೋಜನೆಯ 
ಇರುವ ಅಡ್ಡಿ- ಆತಂಕಗಳೇನು; ಈ | ನಿರ್ವಹಣೆಗೆ ಇರುವ ಅಡ್ಡಿ-ಆತಂ ಕಗಳು ಈ ಕೆಳಕಂಡಂತಿದೆ: 

ಬಗ್ಗೆ ಸರ್ಕಾರ ಕೈಗೊಂಡಿರುವ e ಪರಿಸರ ಸಂರಕ 


ಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹಸಿರು 


ಸೂಕ್ತ ಕ್ರಮಗಳೇನು (ವಿವರ ನ್ಯಾಯಾಧೀಕರಣದಲ್ಲಿ ದ ದಾಖಲಾದ ದಾವೆಗಳ ಇತ್ಯರ್ಥ. 
ನೀಡುವುದು) 


* ಮೊದಲನೇ ಹಂತದ ಕಾಮಗಾರಿಗಳಿಗೆ ಅಗತ್ಯವಿರುವ ಖಾಸಗಿ 
ಜಮೀನಿನ ನೇರ ಖರೀದಿಗೆ ಸಂಬಂಧಿಸಿದಂತೆ ದರ ನಿರ್ಧರಣೆ. 

© ಹೊಸ ಭೂಸ್ಪಾಧೀನ ಕಾಯ್ದೆ 2013 ರ ಅನ್ವಯ ಭೂಸ್ಪಾಧೀನ 
ಪ್ರಕ್ರಿಯೆ. 

* ಸರ್ಕಾರಿ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸುವ ಪಕ್ರಿಯೆ. 

* ಕೆಲವು ಜಾಗಗಳಲ್ಲಿ ಖಾಸಗಿ ಜಮೀನು ಮತ್ತು ಅರಣ್ಯ ಇಲಾಖೆಯ 
ಜಮೀನುಗಳನ್ನು "ಗುರುತಿಸುವಲ್ಲಿ ಉಂಟಾಗುತ್ತಿರುವ ಗೊಂದಲ. 

*« ಯೋಜನೆಯ ಕಾಮಗಾರಿಗಳಡಿ ರೈಲ್ವೆ ಮತ್ತು ರಾಷ್ಟ್ರೀಯ 
ಹೆದ್ದಾರಿಗಳ ಕ್ರಾಸಿಂಗ್‌ Be ಅನುಷ್ಠಾನಕ್ಕೆ ದರಿ 
ಇಲಾಖೆಗಳಿಂದ ಅನುಮೋದನೆ/ತೀರುವಳಿ. 

* ಯೋಜನೆಗೆ ಅಗತ್ಯವಿರುವ ವಿದ್ಯುಚ್ಛಕ್ತಿಗೆ ವಿದ್ಯುತ್‌ ಇಲಾಖೆಯಿಂದ 
ಅನುಮತಿ. 

* ಭೈರಗೊಂಡ್ಲು ಜಲಾಶಯ ನಿರ್ಮಾಣಕ್ಕೆ ಅಗತ್ಯವಿರುವ ಕೊರಟಗೆರೆ 
ಮತ್ತು ದೊಡ್ಡಬಳ್ಳಾಪುರ ತಾಲ್ಲೂಕುಗಳ 'ಜಮೀನುಗಳ ದರ 
ನಿಗದಿಪಡಿಸುವ ಪ್ರಕಿಯೆ. 

*« ಯೋಜನೆಯ ಕಾಮಗಾರಿಗಳಿಗೆ ಅಗತ್ಯ ವಾರ್ಷಿಕ ಆರ್ಥಿಕ 
ಸಂಪನ್ಮೂಲಗಳ ಲಭ್ಯತೆ. 

* ಕೋವಿಡ್‌-19 ಮಹಾಮಾರಿಯ ಅವಧಿಯಲ್ಲಿ ಘೋಷಿಸಲಾದ 
ಲಾಕ್‌ಡೌನ್‌. 


ಸದರಿ ಅಡ್ಡಿ- ಆತಂಕಗಳನ್ನು ನಿವಾರಿಸಿ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು ಆ ಅಗತ್ಯ ಕ್ರಮ “ಜರುಗಿಸಲಾಗುತ್ತಿದೆ. 


ಸಂಖ್ಯೆ: ಜಸಂಅ 131 ಡಬ್ಬೂ ಖಿಲ್‌ಎ 2021 


(ಗೋವಿಂ . ಕಾರಜೋಳ) 
ಜಲಸ ಪನ್ಮೂಲ ಸಚಿವರು 


ಚು 


ಎತ್ತಿನಹೊಳೆ 


ಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 182 ಕ್ಕ ಅನುಬಂಧ 


ಯೋಜನೆಯ ಪ್ಯಾಕೇಜ್‌ವಾರು ಕಾಮಗಾರಿಗಳ ಪ್ರಗತಿಯ ವಿವರ 


ರೂ.ಕೋಟಗಳಲ್ಲ 


ವ 
| ಬರ್ಚಾದ ಅನುದಾನ 
ಕ್ರ ಕರಾರು ಒಪ್ಪಂದದ 
ಜ್‌ ಕಾಮಗಾರಿಯ ಹೆಸರು ಸಂಟ ಗುತ್ತಿಗೆದಾರರ ಹೆಸರು ನವೆಂಬರ್‌-2೦2। ಕಾಮಗಾರಿಯ ಪ್ರಸ್ತುತ ಹಂತ 
N 
ok ° ರವರೆಗೆ 
ಡಿ : oS 
ಸಮೀಣ್ಸ್‌ ತನಿಚೆ, ವನ್ಯಾಸ ಮತ್ತು ಡೈವರ್ಷನ್‌ ವಿಯರ್‌ 1 - ಇಂಟೇಕ್‌ ಘೋರ್‌ ಬೇ ಪಂಖ್‌ 
ಹೌಸ್‌, ಇಒಟಿ ಕ್ರೇನ್‌, ಡಿಸಿ ನಂ.3, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಗಳು, 
ಆಂಕರ್‌ / ಥ್ರಸ್ಕ್‌ ಬ್ಲಾಕ್‌, ಸರ್ಜ್‌ ರಕ್ಷಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ ಸಮೀಕ್ಟೈ ತನಿಟೆ, 
ವಿನ್ಯಾಸ ಮತ್ತು ನಿರ್ಮಾಣ 220 ಕೆವಿ/11ಕೆವಿ ವಿದ್ಯುತ್‌ ಪ್ರಸ'ರಣಾ ಕೇಂದ್ರಗಳ ನಿರ್ಮಾಣಕ್ಕೆ ವಿಯರ್‌-। ಕಾಮಗಾರಿಯು ಪೂರ್ಣಗೊಂಡಿದ್ದು, ರಕ್ಸಣಾ 
ಅಗತ್ಯವಾದ ಸಿವಿಲ್‌ ಕಾಮಗಾರಿಗಳನ್ನು ಒಳಗೊಂಡಂತೆ ಹೇಮಾವತಿ ನದಿ ಮತ್ತು ರೈಲ್ಯೈ ಮಾರ್ಗವನ್ನು ಕಾಮಗಾರಿಯು 50% ಪೂರ್ಣಗೊಂಡಿದ್ದು, ಉಳಿಕೆ ಕಾಮಗಾರಿಯು 
|ದಾಟಿಲು ಸೇತುವೆ ಕಾಮಗಾರಿಗಳು, ಸಕ್ಸಮ ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ ಅಮೃತ ಕನ್ಸ್‌್ರಿಕ್ಸನ್‌ಸ್ಕ್‌ ಪ್ರೈ. ಪ್ರಗತಿಯಲ್ಲಿರುತ್ತದೆ. 14.318.ಮೀ ಒಟ್ಟು ಉದ್ದದ ರೈಸಿಂಗ್‌ ಮೈನ್‌ 
Ke 
| 1 |ಅಂಸನಬದ್ಧ ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ ಆಧಾರದ ಎತ್ತಿನಹೊಳೆ 31/2013-14 ಈ. 365.13 ನಲ್ಲಿ 11.008.ಮೀ ಪೂರ್ಣಗೊಂಡಿದ್ದು, 0.28.ಮೀ ಪ್ರಗತಿಯಲ್ಲಿದೆ. 3 
| ಯೋಜನೆಯಡಿ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ಸು 04-03-2014 ಸರ್ಜ್‌ ಟ್ಯಾಂಕ್‌ಗಳಲ್ಲಿ ಒಂದರ ಶೇಕಡ 30% ರಷ್ಟು ಕಾಮಗಾರಿ 
| ಮಾಡಲಾದ ಬಿಡಿ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ, ಕಾರ್ಯಚರಣೆ ಹಾಗೂ ನಿರ್ವಹಣೆ. - ಪೂರ್ಣಗೊಂಡಿದೆ. ಡಿಸಿ-3 ಕಾಮಗಾರಿಯು ಪೂರ್ಣಗೊಳ್ಳುವ 
ಕೇಟ್‌ ಹಂತದಲ್ಲಿದೆ. ಉಳಿಕೆ ಕಾಮಗಾರಿಯು ಪ್ರಗತಿಯಲ್ಲಿದೆ. 
ಕೇ 
Hl ———— — 
(7 ಸಚೇ ಸಮೀಕ್ಸ್‌ ತನಿಖೆ, ವಿನ್ಯಾಸ ಮತ್ತು ವಿತ್‌ರಣಾ ತೊಟ್ಟಿ (ಡಿಸಿ-1) ನಿರ್ಮಾಣ, ಇಂಟೆಕ್‌ ಘೋರ್‌ 
| ಬೇ, ಪಂಪ್‌ ಹೌಸ್‌, ಇಒಟಿ ಕ್ರೇನ್‌, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಿಗಳು 
(ಬಾಲ್ಸ್‌), ಆಂಕರ್‌ / ಥ್ರಸ್ಕ್‌ ಬ್ಲಾಕ್‌, ಸರ್ಜ್‌ ರಕ್ಸಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ ಸಮೀಕ್ಷೆ 
| Kk 
| ತನಿಖೆ, ವಿನ್ಯಾಸ ಮತ್ತು ನಿರ್ಮಾಣ 220 ಕೆವಿ/11ಕೆವಿ ವಿದ್ಯುತ್‌ ಪ್ರಸ'ರಣಾ ಕೇಂದ್ರಗಳ ನಿರ್ಮಾಣಕ್ಕೆ 14.608.ಮೀ ಒಟ್ಟು ಉದ್ದದ ರೈಸಿಂಗ್‌ ಮೈನ್‌ ನಲ್ಲಿ 11.534ಕಿ.ಮೀ 
ಅಗತ್ಯವಾದ ಸಿವಿಲ್‌ ಕಾಮಗಾರಿಗಳು, ಸಕ್ಷಮ ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ ಪೂರ್ಣಗೊಂಡಿದ್ದು, 0.1ಕ.ಮೀ ಪ್ರಗತಿಯಲ್ಲಿದೆ. ರಕ್ಸಣಾ 
) [ಶಾಸನಬದ್ಧ ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ ಆಧಾರದಲ್ಲ ಎತ್ತಿನಹೊಳೆ  4/015-14 ಜಿ. ಶಂಕರ್‌ 616.59 ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. ಎಲೆಕ್ಕೊಮೆಕಾನಿಕಲ್‌ 
| ನ 04-03-2014 ಹಾಗೂ ಜಿಐಎಸ್‌ ಸಬ್‌ ಸ್ಟೇಷನ್‌ ಕಾಮಗಾರಿಯು 


ಯೋಜನಂಯಡಿ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ಸು 
ಮಾಡಲಾದ ಬಿಡಿ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ ಕಾರ್ಯಚರಣೆ ಹಾಗೂ ನಿರ್ವಹಣೆ. - 
ಪ್ಯಾಕೇಜ್‌ -2 


ಸರ್ವೇ, ಸಮೀಕ್ಸೈೆ, ತನಿಖೆ, ವಿನ್ಯಾಸ ಮತ್ತು ವಿತರಣಾ ತೊಟ್ಟಿ (ಡಿಸಿ-4) ನಿರ್ಮಾಣ, ಇಂಟೆಕ್‌ ಘೋರ್‌ 
ಬೇ, ಪಂಪ್‌ ಹೌಸ್‌, ಇಒಟಿ ಕ್ರೇನ್‌, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಿಗಳು 
(ವಾಲ್ಸ್‌), ಆಂಕರ್‌ / ತ್ರಸ್ಕ್‌ ಭ್ಲಾಕ್‌ಗಳು, ಸರ್ಜ್‌ ರಕ್ಸಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ 
ಸಮೀಕ್ಸೆ, ತನಿಖೆ, ವಿನ್ಯಾಸ ಮತ್ತು ನಿರ್ಮಾಣ 220 ಕೆವಿ/11ಕೆವಿ ವಿದ್ಯುತ್‌ ಪ್ರಸರಣಾ ಕೇಂದ್ರಗಳ 
ನಿರ್ಮಾಣಕ್ಕೆ ಅಗತ್ಯವಾದ ಸಿವಿಲ್‌ ಕಾಮಗಾರಿಗಳು, 220ಕೆ. ವಿ ಲಲೋ ವ್ಯವಸ್ಥೆ, ಸಕ್ಸಮ 
ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ ಶಾಸನದ್ಧ ಅನುಮತಿಗಳನ್ನು ಪಡೌೆಯುವುದು. 
ಒಟ್ಟು ಮೊತ್ತದ ಟಿರ್ನ ತೀ ಆಧಾರದಲ್ಲಿ ಎತ್ತಿನಹೊಳೆ ಯೋಜನಯಡಿ ಯಶಸ್ವಿಯಾಗಿ ಕಾರ್ಯಾರಚಣೆ 
ಮಾಡಿದ ಸಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ಸು ಮಾಡಲಾದ ಬಿಡಿ ಭಾಗಗಳು ಮತ್ತು 
ಪರಿಕರಗಳ ಪೂರೈಕೆ ಕಾರ್ಯಚರಣೆ ಹಾಗೂ ನಿರ್ವಹಣೆ-ಪ್ಯಾಕೇಜ್‌-3 


| 
| 


ಮೆ! ಮೇಘಾ ಇಂಜಿನಿಯರಿಂಗ್‌ 


1/2013-14 
ll ಇನ್‌ಪ್ರಾಸ್ಕಕ್ಸರ್‌ ಲಿಮಿಟೆಡ್‌ 


1135.03 
03-03-2014 * 


974.95 


ಪೂರ್ಣಗೊಂಡಿದ್ದು, ಕಮಿಷನಿಂಗ್‌ ಹಂತದಲ್ಲಿರುತ್ತದೆ. ಉಳಿಕೆ 
ಕಾಮಗಾರಿಯು ಪ್ರಗತಿಯಲ್ಲಿದೆ. 


33.688.ಮೀ ಒಟ್ಟು ಉದ್ದದ ರೈಸಿಂಗ್‌ ಮೈನ್‌ ಪೂರ್ಣಗೊಂಡಿದ್ದು, 
ರಕ್ಸಣಾ ಕಾಮಗಾರಿಯು ಪ್ರಗತಿಯಲ್ಲಿದೆ. ಚೇಂಬರ್‌ 4 ರ 
ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. 2 ಸರ್ಜ್‌ ಟ್ಯಾಂಕ್‌ 
ಕಾಮಗಾರಿಯು ಪೂರ್ಣಗೊಂಡಿದೆ. 


3 ಕಾಮಗಾರಿಯ ಹೆಸರು 


ಕಾಮಗಾರಿಯ ಹೆಸರು: ಸರ್ವೇ, 


ಸಮೀಕ್ಸೆ ತನಿಖೆ, ವಿನ್ಯಾಸ ಮತ್ತು ಡೈವರ್ಷನ್‌ ವಿಯರ್‌ -2 
ಅಡ್ಗಲಾಗಿ ಎತ್ತಿನಹೊಳೆ ಟ್ರಿಬ್ಯುಟಿರಿ-1, ವಿಯರ್‌-6 ಅಡ್ಡಲಾಗಿ ಕರೆಹೊಳೆ ಹಳ್ಳ, ವಿಯರ್‌-7 
ಅಡ್ಡಲಾಗಿ ಹೊಂಗಡ ಹಳ್ಳ, ಇಂಟೇಕ್‌ ಘೋರ್‌ ಬೇ, ಜಾಕ್‌ ವೆಲ್‌ ಕಂ ಪಂಪ್‌ ಹೌಸ್‌ 4 ಸ್ಥಳಗಳಲ್ಲಿ 
, ಡಿಸಿ-5, ಇಒಟಿ ಕ್ರೇನ್‌, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಿಗಳು, ಆಂಕರ್‌ / 
ತ್ರಸ್ಸ್‌ ಬ್ಲಾಕ್‌ಗಳು, ಸರ್ಜ್‌ ರಕ್ಸಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ ಸಮೀಕ್ಕೆ ತನಿಖೆ, ವಿನ್ಯಾಸ 
ಮತ್ತು ನಿರ್ಮಾಣ 66 ಕೆವಿ/11ಕೆವಿ ವಿದ್ಯುತ್‌ ಪ್ರಸ್‌ರಣಾ ಕೇಂದ್ರಗಳ ನಿರ್ಮಾಣಕ್ಕೆ ಅಗತ್ಯವಾದ ಸಿವಿಲ್‌ 
ಕಾಮಗಾರಿಗಳನ್ನು ಒಳಗೊಂಡಂತೆ ಸೇತುವೆ ಕಾಮಗಾರಿಗಳು, ಸಕ್ಸಮ ಅಧಿಕಾರಿಗಳಿಂದ ಪರಿಸರ 
4 ಅನುಮತಿ ಮತ್ತು ಇತರ ಶಾಸನದ ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ 
ಆಧಾರದಲ್ಲಿ ಎತ್ತಿನಹೊಳೆ ಯೋಜನಯಡಿ ಯಶ ಸ್ವಿಯಾಗಿ ಕಾರ್ಯಾರಂಭ ಮಾಡಿದ ನಂತರ ನ 
ವರ್ಷಗಳ ಅವಧಿಗೆ ಶಿಫಾರಸ್ಸು ಮಾಡಲಾದ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ ಕಾರ್ಯಚರಣೆ 
ಹಾಗೂ ನಿರ್ವಹಣೆ.ಪ್ಯಾಕೇಜ್‌-4 


ಕಾಮಗಾರಿಯ ಹೆಸರು: ಸರ್ವೇ, ಸಮೀಕ್ಸೆ ತನಿಖೆ, ವಿನ್ಯಾಸ ಮತ್ತು ಡೈವರ್ಷನ್‌ ವಿಯರ್‌ 3 
ಅಡ್ಡಲಾಗಿ ಟ್ರಿಬ್ಯುಟಿರಿ , ವಿಯರ್‌-4 ಅಡ್ಡಲಾಗಿ ಕಾಡು”ಮನೆ ಹೊಳೆ -।, ವಿಯರ್‌-5 ಅಡ್ಡಲಾಗಿ 
ಕಾಡುಮನೆ ಹೊಳೆ-2 ಇಂಟೇಕ್‌ ಘೋರ್‌ ಬೇ , ಜಾಕ್‌ ವೆಲ್‌ ಕಂ ಪಂಪ್‌ ಹೌಸ್‌ 4 ಸ್ಮಳಗಳಲ್ಲು, 
ಡಿಸಿ-5, ಇಒಟಿ ಕ್ರೇನ್‌, ಎಂಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಗಳು, ಆಂಕರ್‌ / ತ್ರಸ್ಕ್‌ 
ಬ್ಲಾಕ್‌ಗಳು, ಸರ್ಜ್‌ ರಕ್ಸಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ ಸಮೀಕ್ಸೆ ತನಿಖೆ, ವಿನ್ಯಾಸ ಮತ್ತು 
ನಿರ್ಮಾಣ 66 ಳೆವಿ/6.6ಕವಿ ವಿದ್ಯುತ್‌ ಪ್ರಸ'ರಣಾ ಕೇಂದ್ರಗಳ ನಿರ್ಮಾಣಕ್ಕೆ ಅಗತ್ಯವಾದ ಸಿವಿಲ್‌ 
ಕಾಮಗಾರಿಗಳನ್ನು ಒಳಗೊಂಡಂತೆ ಸೇತುವೆ ಕಾಮಗಾರಿಗಳು, ಸಕ್ಸಮ ಅಧಿಕಾರಿಗಳಿಂದ ಪರಿಸರ 
ಅನುಮತಿ ಮತ್ತು ಇತರ ಶಾಸನದ ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ 
ಆಧಾರದಲ್ಲಿ ಎತ್ತಿನಹೊಳೆ ಯೋಜನಯಡಿ ಯಶಸ್ಕಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 
ವರ್ಷಗಳ ಅವಧಿಗೆ ಶಿಫಾರಸ್ಸು ಮಾಡಲಾದ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ ಕಾರ್ಯಚರಣೆ 


ಹಾಗೂ ನಿರ್ವಹಣೆ -ಪ್ಯಾಕೇಜ್‌-5 


ಹೋಜನೆಗೆ 400 ಕೆವಿ / 20 ಕೆವಿ / 66 ಕೆವಿ 


ಎತಸಹೊಳ ಕುಡಿಯುವ ನೀರಿನ 
6 ಸ್ಟೇಷನ್‌ ಕಾಮಗಾರಿ 


7ವಿದ್ಯು 


ಎತಿ ನಯೊಳೆ ಕುಡಿಯುವ ನೀರಿನ ಯೋಜನೆಗೆ 20 ಕೆವಿ / 66 ಕೆವಿ 1ವಿದ್ಯುತ್‌ ಸಬ್‌ ಸ್ಟೇಷನ್‌ 


7 |ಕಾಮಗಾರಿ 


ಎತಿನಹೊಳೆ ಮೋಜನೆಯ ಗುರುತ್ಕಾ ಕಾಲುವೆ ಚೈ.0.00 ನಾದ 150 ಕಿಮೀ ಮತ್ತು 3514 ರಿಂದ 


31.00 ಕಿಮೀ ರವೆರೆಗೆ ಮಣ್ಣು ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, 
ನಿರ್ಮಾಣ -ಪ್ಯಾಕೇಜ್‌-1 


pY ಆರ್‌.ಸಿ.ಸಿ ಟ್ರಫ್‌ ಅಕ್ಕಾಡಕ್ಕ್‌ 


ಕರಾರು ಒಪ್ಪಂದದ 
ಸಂಖ್ಯೆ 


2/2013-14 
03-03-2014 


51/2013-14 04-03- 


2014 


05/2017-18 
10.07.2017 


27/2017-18 
06/03/2018 


56/17-18 20.12.17 
ಪೂರಕ ಕರಾರು 
56-1/18-19 

20.12.18 


ಗುತ್ತಿಗೆದಾರರ ಹೆಸರು 


ಮೆ//! ಜಿ.ವಿ.ಪಿ.ಆರ್‌ 
ಇಂಜಿನಿಯರ್ಸ್‌ ಲಿಮಿಟೆಡ್‌ 


ಮೆ ಐ.ವಿ.ಆರ್‌,ಸಿ,ಎಲ್‌ 
ಅಿಮಿಟೆಡ್‌ -ಎಮ್‌.ಇ.ಎಲ್‌ 
ಲಿಮಿಟೆಡ್‌ (ಜೆ.ವಿ) 


ಮೆ// ಜಿ.ವಿ.ಪಿ.ಆರ್‌ 
ಇಂಜಿನಿಯರ್ಸ್‌ ಲಿಮಿಟೆಡ್‌ 


ಮೆ. ಎಸ್‌.ಎನ್‌.ಸಿ 


ಬರ್ಚಾದ ಅನುದಾನ 


—————— * 


ಗುತ್ತಿಗೆ ಮೊತ್ತ ಸವೆಂಬರ್‌-2೦2। ಕಾಮಗಾರಿಯ ಪ್ರಸ್ತುತ ಹಂತ 
ರವರೆಗೆ 
ಟನಲ್‌: ಒಟ್ಟು 590ಮೀ ಸಲ್ಲಿ 522ಮೀ ಕಾಮಗಾರಿಯು 
ಪೂರ್ಣಗೊಂಡಿರುತ್ತದೆ. ವಿಯರ್‌ ರಕ್ಸಣಾ ಕಾಮಗಾರಿಯು ಶೇಕಡ 90% 
903.83 714.79 ರಷ್ಯು ಪೂರ್ಣಗೊಂಡಿದೆ ರೈಸಿಂಗ್‌ ಮೈನ್‌ ಉದ 37.7878.ಮೀ 
ಇದ್ದು, ಇದರಲ್ಲಿ 34.1098.ಮೀ ಪೂರ್ಣಗೊಂಡಿರುತ್ತದೆ. ಉಳಿಕೆ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. | 


543.28 


408.91 


“T 


26.7408.ಮೀ ಉದ್ದದ ರೈಸಿಂಗ್‌ ಮೈನ್‌ ನಲ್ಲಿ 25.೧88.ಮೀ | 

ಪೂರ್ಣಗೊಂಡಿದ್ದು, ಡಿಸಿ-2 ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. 

ವಿಯರ್‌ 4 ಮತ್ತುನ ರ ಕಾಮಗಾರಿಯು ಪೂರ್ಣಗೊಂಡಿದ್ದು ಸಬ್‌ 

ಸ್ಟೇಷನ್‌ ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ. ಉಳಿಕೆ 
ಕಾಮಗಾರಿಯು ಪ್ರಗತಿಯಲ್ಲಿದೆ. 


132.62 


226.84 


126.50 


85.07 


ಕಾಮಗಾರಿಯು ಬಹುತೇಕ ಪೂರ್ಣ ಗೊಂಡಿರುತ್ತದೆ. 


ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿರುತ್ತದೆ. 


ಗುರುತ್ಕಾ ಕಾಲುವೆಯ ಒಟ್ಟಿ ಉದ್ದ 4.268.ಮೀ ಇದ್ದು, ಇದರಲ್ಲಿ 
0.2708.ಮೀ ಪೂರ್ಣಗೊಂಡಿರುತ್ತದೆ. ಉಳಿಕೆ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 


ಬರ್ಚಾದ ಅನುದಾನ 
ಕಾಮಗಾರಿಯ ಹೆಸರು ಸಂಧು ಅಷ್ಯಂಡದ ನವೆಂಬರ್‌- 2೦21 
ಸಂಖ್ಯೆ ರವರೆಗೆ 


ಎತ್ತಿನಹೊಳೆ `'ಯೋಜನೆಯ '`'ಗುರುತ್ಕಾ ಕಾಲುವೆ ಚೈ.೧.00 ರಿಂದ 1.56 ಕಮೀ ಸುರಂಗ ಮಾರ್ಗ 
|ಮತ್ತು 5.44 ರಿಂದ 6.68 ಅಕ್ಕಾಡಕ್ಸ್‌ ಕಿಮೀ ನಿರ್ಮಾಣ, ಮಣ್ಣು ಅಗೆತ, ಒಡ್ಡು ನಿರ್ಮಾಣ, 


ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ.ಸಿ ಟ್ರಫ್‌ ಅಕ್ಕಾಡಕ್ಸ್‌ ನಿರ್ಮಾಣ -ಫ್ಯಾಕೇಜ್‌-!ಎ- 


03/18-19 08.03,19 


ಗುತ್ತಿಗೆದಾರರ ತೆಸರು 


[ಎತ ನಹೊಳೆ ಯೋಜನೆಯ 
ಅಗೆತ, ಒಡ್ಡು ನಿರ್ಮಾಣ, 
ನಿರ್ಮಾಣ-ಪ್ಯಾಕೇಜ್‌ -2 


ಗುರುತ್ವಾ ಕಾಲುವೆ ಚೈ.7.00 ರಿಂದ 14.00 ಕಮೀ ರವೆರೆಗೆ ಮಣ್ಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌,ಸಿಹಿ ಟ್ರಫ್‌ ಅಳ್ಕಾಡಳ್ಳ್‌ 


54/17-18 
02.01.18 


ಎತ್ತಿನಹೊಳೆ ಯೋಜನೆಯ 
ಅಗೆತ, ಒಡ್ಡು ನಿರ್ಮಾಣ, 
|ನಿರ್ಮಾಣ-ಪ್ಯಾಕೇಜ್‌-3 


ಗುರುತ್ಕಾ ಕಾಲುವೆ ಚೈ.14.00 ರಿಂದ 24,00 ಕಮೀ ರವೆರೆಗೆ ಮಣ್ಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಕಾಡಳ್ಳ್‌ 


55/17-18 
20.12.17 


`ಗಎತಿನಮೊಳ ಯೋಜನೆಯ 


ಅಗೆತ, ಒಡ್ಡು ನಿರ್ಮಾಣ, 
ನಿರ್ಮಾಣ- ಪ್ಯಾಕೇಜ್‌ -4 


ಗುರುತ್ಕಾ ಕಾಲುವೆ ಚೈ.24.00 ರಿಂದ 55.00 ಕಿಮೀ ರವೆರೆಗೆ ಮಣ್ಳು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಳ್ಳಾಡಳ್ಳ್‌ 


57/17-18 
02.01.18 


ಎತ್ತಿನಹೊಳೆ `' ಯೋಜನೆಯ 
(ಅಗೆತ, ಒಡ್ಡು ನಿರ್ಮಾಣ, 
|ನಿರ್ಮಾಣ- ಪ್ಯಾಕೇಜ್‌ -5 


ಗುರುತ್ತಾ ಕಾಲುವೆ ಚೈ.49.5 ರಿಂದ 50.78 ಕಿಮೀ ರವೆರೆಗೆ ಮಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಕಾಡಳ್ಕ್‌ 


78/17-18 
22.03.18 


ಅಗೆತ, ನಿರ್ಮಾಣ, 


ಒಡ್ಡು 
[ನಿರ್ಮಾಣ-ಪ್ಯಾಕೇಜ್‌-6 


ಗುರುತ್ತಾ ಕಾಲುವೆ ಚೈ.55.00 ರಿಂದ 6.00 ಕಮೀ ರವೆರೆಗೆ ಮಣ್ಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ ಸಿ ಟ್ರಫ್‌ ಅಳ್ಕಾಡಕ್ಕ್‌ 


80/17-18 
22.03.18 


ಮೆ ಅಮೃತ ಳನ್ಸ್‌ಟ್ರಿಕ್ಟನ್‌ಸ್ಕ್‌ 
ಪ್ರೈ. ಲಿ. 


ko 


86.51 
j 


ಕಾಮಗಾರಿಯ ಪ್ರಸ್ತುತ ಹಂತ 


ಸುರಂಗಮಾರ್ಗದ ಒಟ್ಟು ಉದ 1.1568.ಮೀ ಇದ್ದು, ಇದರಲ್ಲಿ 0.552 

ಕಿ.ಮೀ ಪೂರ್ಣಗೊಂಡಿರುತ್ತದೆ. ಮೇಲ್ಲಾಲುವೆಯ ಒಟ್ಟು ಉದ್ದ 

1.248.ಮೀ ಇದ್ದು, ಇದರಲ್ಲಿ 1.2 ಕಿ.ಮೀ ಪೂರ್ಣಗೊಂಡಿರುತ್ತದೆ. 
ಉಳಿಕೆ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಗುರುತ್ಕಾ ಕಾಲುವೆಯ ಒಟ್ಟು ಉದ 6.438.ಮೀ ಇದ್ದು, ಇದರಲ್ಲಿ 
4.134.ಮೀ ಮಣ್ಣು ಅಗೆತ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ, 
1.50 $,ಮೀ ಸಿಸಿ. ಲೈನಿಂಗ್‌ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. 
ಮೇಲ್ಲಾಲುವೆಯ ಒಟ್ಟು ಉದ್ದ 0.578.ಮೀ ಇದ್ದು, 21 ಪಿಯರ್‌ ಗಳ 
ಪೈಕಿ 15 ಪಿಯರ್‌ ಗಳ ತಳಪಾಯವು ಪೂರ್ಣಗೊಂಡಿರುತ್ತದೆ. 


ಗುರುತ್ಕಾ ಕಾಲುವೆಯ ಒಟ್ಟು ಉದ 6.5ಕ.ಮೀ ಇದ್ದು, ಇದರಲ್ಲಿ 
4,408.ಮೀ ಮಣ್ಣು ಅಗೆತ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ, 
2.59 ಕಿ.ಮೀ ಸಿ.ಸಿ. ಲೈನಿಂಗ್‌ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. 
ಮೇಲ್ಲಾಲುವೆಯ ಒಟ್ಟು ಉದ್ದ 03.518.ಮೀ ಇದ್ದು, ಇದರಲ್ಲಿ 
2.418.ಮೀ ಉದ್ದದ ಮೇಲ್ಲಾಲುವೆ ಕಾಮಗಾರಿಯು 
ಪೂರ್ಣಗೊಂಡಿರುತ್ತದೆ. 


ಗುರುತ್ಕಾ ಕಾಲುವೆಯ ಒಟ್ಟು ಉದ 24.9೧ಕ.ಮೀ ಇದ್ದು, ಇದರಲ್ಲಿ 
8,968.ಮೀ ಪೂರ್ಣಗೊಂಡಿರುತ್ತದೆ. ಮೇಲ್ಲಾಲುವೆಯ ಒಟ್ಟು ಉದ 
0.60 ಕಿ.ಮೀ ಇದ್ದು, ಇದರಲ್ಲಿ 0.208.ಮೀ ಉದದ ಮೇಲ್ಲಾಲುವೆ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ಉಳಿಕೆ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 


ಗುರುತ್ಕಾ ಕಾಲುವೆಯ ಒಟ್ಟು ಉದ್ದ 1.278.ಮೀ ಇದ್ದು, ಇದರಲ್ಲಿ 
0.848.ಮೀ ಪೂರ್ಣಗೊಂಡಿರುತ್ತದೆ, ಉಳಿಕೆ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. ಸದರಿ ಕಾಮಗಾರಿಯಲ್ಲಿ 0.73ಕ.ಮೀ ಉದದ 
ಟನಲ್‌ ಕಾಮಗಾರಿಯು ಇದ್ದು, ಕಾಮಗಾರಿಯು 
ಪೂರ್ಣಗೊಂಡಿರುತ್ತದೆ. 


ಗುರುತ್ಕಾ ಕಾಲುವೆಯ ಒಟ್ಟು ಉದ್ಧ 7.32ಕ.ಮೀ ಇದ್ದು, ಇದರಲ್ಲಿ 
2.798.ಮೀ ಪೂರ್ಣಗೊಂಡಿರುತ್ತದೆ. ಉಳಿಕೆ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. ಮೇಲ್ಲಾಲುವೆಯ ಒಟ್ಟು ಉದ್ದ 1.68ಕ.ಮೀ 
ಇದ್ದು, 0.55ಕ,ಮೀ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ ಮತ್ತು 
0.348.ಮೀ ಕಾಮಗಾರಿಯು ಪ್ರಗತಿಯಲ್ಲಿದೆ. 


—— ಮ ; 
ಕ್ರ ಕರಾರು ದದ ಬರ್ಚಾದ ಅನುದಾನ | 
ಹ ಕಾಮಗಾರಿಯ ಹೆಸರು i ಗುತ್ತಿಗೆದಾರರ ಹೆಸರು ಗುತ್ತಿಗೆ ಮೊತ್ತ ನವೆಂಬರ್‌-2೦೭। ಕಾಮಗಾರಿಯ ಪ್ರಸ್ತುತ ಹಂತ | 
$ ರವರೆಗೆ | 
. | 
ಎತ್ತಿನಹೊಳೆ ಯೋಜನೆಯ ಗುರುತ್ವಾ ಕಾಲುವೆ ಚೈ.64.00 ರಿಂದ 80.00 ಕಿಮೀ ರವೆರೆಗೆ ಮಣ್ಣು ಸ — 
ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಿಫ್‌ ಅಕ್ವಾಡಕ್ಸ್‌ ಗುರುತ್ವಾ ಕಾಲುವೆಯ ಒಟ್ಟು ಉದ 12.25ಕ.ಮೀ ಇದ್ದು, ಇದರಲ್ಲಿ | 
15 |ನಿರ್ಮಾಣ-ಪ್ಯಾಕೇಜ್‌-7 75/17-18 ಈ SSS isos ಡಕ 6.5ಕಿ.ಮೀ ಪೂರ್ಣಗೊಂಡಿರುತ್ತದೆ. ಉಳಿಕೆ ಕಾಮಗಾರಿಯು 
22.03.18 ಪ್ರಗತಿಯಲ್ಲಿರುತ್ತದೆ. ಸದರಿ ಪ್ಯಾಕೇಜ್‌ ನಲ್ಲಿ ಟಿನಲ್‌ ಮತ್ತು 
ಮೇಲ್ಲಾಲುವೆ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ 
ಎತ್ತಿನಹೊಳೆ ಯೋಜನೆಯ ಗುರುತ್ವಾ ಕಾಲುವೆ ಚೈ.80.00 ರಿಂದ 89.00 ಕಿಮೀ ರವೆರೆಗೆ ಮಣ್ಣು | 
16 ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಕಾಡಕ್ಸ್‌ 77/17-18 ಮೆ॥ ರೆಡ್ಡಿ ವೀರಣ್ಣ os 344 ಗುರುತ್ವಾ ಕಾಲುವೆಯ ಒಟ್ಟು ಉದ್ದ 9.೧೧8.ಮೀ ಇದ್ದು, ಇದರಲ್ಲಿ | 
ನಿರ್ಮಾಣ-ಪ್ಯಾಕೇಜ್‌-8 22.03.18 ಕನ್ಸ್‌ಟ್ರಕ್ಸನ್‌ಸ್ಸ್‌ ಪ್ರೈ. ಲಿ. ki ' 2.798.ಮೀ ಪೂರ್ಣಗೊಂಡಿರುತ್ತದೆ. 
ಎತ್ತಿನಹೊಳೆ ಯೋಜನೆಯ ಗುರುತ್ವಾ ಕಾಲುವೆ ಚೈ.89.00 ರಿಂದ 98.00 ಕಿಮೀ ರವೆರೆಗೆ ಮಣ್ಣು § ಷು 3 ನ್‌್‌ 
ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಅರ್‌.ಸಿಸಿ ಟ್ರಿಫ್‌ ಅಕ್ಕಾಡಕ್ಸ್‌[| is: sls ಒಟ್ಟೂ ಉಡ, ಕನಿಕಿಮೀ ಇದ್ದು, ಹಡರಲ್ಲಿ 
17 |ನಿರ್ಮಾಣ-ಪ್ಯಾಕೇಜ್‌-9 ಜಿ. ಶಂಕರ್‌ 136.55 135.09 EE ESSE SL EES 
22.03.18 ಪ್ರಗತಿಯಲ್ಲಿರುತ್ತದೆ ಹಾಗೂ ಮೇಲ್ಲಾಲುವೆ ಕಾಮಗಾರಿಯು 
ಪೂರ್ಣಗೊಂಡಿರುತ್ತದೆ. 
ಎತ್ತಿನಹೊಳೆ ಯೋಜನೆಯ ಗುರುತ್ವಾ ಕಾಲುವೆ ಚೈ.98.00 ರಿಂದ 10೧.00 ಕಿಮೀ ರವೆರೆಗೆ ಮಣ್ಣು ನ್‌ p PCE 
ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಷಾಡಕ್‌ 76/17-18 RSS Rhy Wn LIE a 
18 4 a 2 MN () 3 K 9 ವ್‌ ಟಿ 83.07 76.47 ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. ಟಿನಲ್‌ ಕಾಮಗಾರಿಯು 
ನಿರ್ಮಾಣ-ಪ್ಸಾಕೇಜ್‌-10 22.03.18 ದೆ. 
6 ಪೂರ್ಣಗೊಂಡಿರುತ್ತದೆ. | 
ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆ ಗುರುತ್ವಾ ಕಾಲುವೆ ಕಿ.ಮೀ 170.287 ರಿಂದ ಸ್‌ ವಾ 
177.210 ಮತ್ತು 182220 ರಿಂದ 182.500 ರವರೆಗಿನ (ಮಣ್ಣು ಅಗೆತ, ಏರಿ ನಿರ್ಮಾಣ, ಈ ಪ್ಯಾಕೇಜ್‌ ನ 4.95ಕಿ.ಮೀ ಉದ್ದದ ಬೃಹತ್‌ ಮೇಲ್ಲಾಲುವೆ 


ಮೆಕ್ಯಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಮತ್ತು ಇತರೆ ಕಟ್ಟಡಗಳ ನಿರ್ಮಾಣ) ಹಾಗೂ ಕಿ.ಮೀ ಪಟ: ಫುನಪನ್‌ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 1.2ಕ.ಮೀ ಉದ್ದದ ಭಾಗದಲ್ಲಿ 
15/2017-18 ಇನ್‌ಫ್ರಾಟೆಕ್‌ ಇಂಡಿಯಾ 


19 |177.270 ರಂದ 182.220 ವರೆಗೆ ಮೇಲ್ಮಾಲುವೆ ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌- 1 443.83 257.10 ಅರಣ್ಯ ಪ್ರದೇಶವಿದ್ದು, ಅರಣ್ಯ ಇಲಾಖೆಯಿಂದ ಜಮೀನನ್ನು | 
12/03/2018 ಲಿಮಿಟೆಡ್‌ ಹಸ್ತಾಂತರಿಸಿಕೊಳ್ಳುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಬಾಕಿ ಉಳಿದ | 
ಭಾಗಗಳಲ್ಲಿ ಕಾಲುವೆ ನಿರ್ಮಾಣದ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 

ಎತ್ತಿನಹೊಳೆ ಯೋಜನೆಯಡಿ ಗುರುತ್ಕಾ ಕಾಲುವೆ ಗುರುತ್ವಾ ಕಾಲುವೆ ಕಿ.ಮೀ 182.500 ರಿಂದ ರ ಕ್‌ 
182.530 ಮತ್ತು ಕಿ.ಮೀ 183210 ರಿಂದ 198000 (ಮಣ್ಣು ಅಗೆತ, ಐರಿ ನಿರ್ಮಾಣ, ಮೆಕ್ಕಾನಿಕಲ್‌[ 0-14 ಮೆ॥ ಸ್ಟಾರ್‌ ಬಿಲ್ಮರ್‌ & 680 ಮೀ ಉದ್ದದ ಮೇಲ್ಲಾಲುವೆ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. | 
20 |ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಮತ್ತು ಇತರೆ ಕಟ್ಟಡಗಳ ನಿರ್ಮಾಣ) ಹಾಗೂ ಕಿ.ಮೀ 182530 3/2018 ಡೆವಲಪರ್ಸ್‌ 180.25 62.39 ಗುರುತ್ವಾ ಕಾಲುವೆಯ ಒಟ್ಟು ಉದ್ದ 8.75ಕಿ.ಮೀ ಇದ್ದು, 9.9೧8.ಮೀ | 
ರಿಂದ 183.210 ವರೆಗೆ ಮೇಲ್ಲಾಲುವೆ ನಿರ್ಮಾಣ ಕಾಮಗಾರಿ ಪ್ಯಾಕೇಜ್‌-12 ಮಣ್ಣು ಅಗೆತದ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. | 
ವತನಹೊಳ ಯೋಜನೆಯಡಿ ಗುರುತ್ವಾ ಕಾಲುವೆ ಕ8.ಮೀ'19800 ರಂದ 199.60 ರವರೆಗಿನ ನ್‌ 4 
" ತ್ತು ಇತರೆ ಬೃಹತ್‌ ಮೆ ವೆ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಬಹುತೇಕ 

(ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಮತ್ತು ಇ 86/2017-18 ಮೇ॥ ಓಶಿಯನ್‌ ಕನ್ಸ್‌ಟ್ರಿಕ್ಸನ್ಸ್‌ ) ೇಲ್ಸಾಲುವೆ ಕಾಮಗಾ ಪ್ರ )ಿದ್ದು, ಬ 

21 |ಕಟ್ಟಿಡಗಳ ನಿರ್ಮಾಣ ಕಾಮಗಾರಿ) ಹಾಗೂ ಕಿ.ಮೀ 199.620 ರಿಂದ 201.880 ವರೆಗೆ ಬೃಹಕ್‌[ 2/2018 ek pegpeipe i. 235.39 221.78 ಕಾಮಗಾರಿಯು ಪೂರ್ಣಗೊಂಡಿದ್ದು, ಮಾರ್ಚ್‌-2022ರಲ್ಲಿ 

ಮೇಲ್ಮಾಲುವೆ ನಿರ್ಮಾಣ ಕಾಮಗಾರಿ -ಪ್ಯಾಕೇಜ್‌-1 ಕಕ: ಕಾಮಗಾರಿಯನ್ನು ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಎತನಹೊಳ ಜೋಜನೆಯಡಿ ಗುರುತ್ವಾ ಕಾಲುವೆ 8.ಮೀ 201880 ರಿಂದ 206350ವರೆಗೆ ಬೃಹತ್‌ RE MR ys ಬೃಹತ್‌ ಮೇಲ್ಲಾಲುವೆ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಬಹುತೇಕ 
2 ಮೇಲ್ಲಾಲುವೆ ನಿರ್ಮಾಣ ಕಾಮಗಾರಿ. (93.50 ಕ್ಯೂಮೆಕ್ಸ್‌ ನೀರಿನ ಒಳಹರಿವು ಒಳಗೊಂಡಂತೆ)- ಬ ಕ Bo ಭ್ಯ ois 328.72 ಕಾಮಗಾರಿಯು ಪೂರ್ಣಗೊಂಡಿದ್ದು, ಮಾರ್ಚ್‌ -2022ರಲ್ಲಿ | 

ಪ್ಯಾಕೇಜ್‌-2 4 ಇರ್‌ ಪ: ಕಾಮಗಾರಿಯನ್ನು ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ 
| 
ಮೇ 20635 ಕಂದ 210.050 ವರೆಗೆ ಬೃಹತ್‌ ರ್‌ 
CSS ES TN pn we y p ನ ಬೃಹತ್‌ ಮೇಲ್ಲಾಲುವೆ ಕಾಮಗಾರಿಯು ಪ್ರಗತಿಯಲ್ಲಿದ್ದು, ಬಹುತೇಕ | 
se ಲಾವ, ನರಾ 'ಸಾಮೆದಾರೆ.. ಪ್ಯಾಕೇಜ್‌: ನ ಕಲ ಜಿ.ಶಂಕರ್‌ 344.93 248.63 ಕಾಮಗಾರಿಯು ಪೂರ್ಣಗೊಂಡಿದ್ದು, ಮಾರ್ಚ್‌-202ರಲ್ಲಿ | 
Pe j ಕಾಮಗಾರಿಯನ್ನು ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. | 


| ಕಾಮಗಾರಿಯ ಹೆಸರು 


ವಾನ ಯೋಜನೆಯಡಿ ಕಿ.ಮೀ 210.090 ರಿಂದ 222.00 ರವರೆಗೆ ಗುರುತ್ಕಾ ಕಾಲುವೆ ನಿರ್ಮಾಣ 
ಕಾಮಗಾರಿ (ಮಣ್ಣು ಅಗೆತ, ಐರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಮತ್ತು 


ಅಡ, ಮೋರಿಗಳ ನಿರ್ಮಾಣ ಒಳಗೊಂಡಂತೆ) ಹಾಗೂ ಕಿ.ಮೀ 219.420 ರಿಂದ 221.740 ವರೆಗೆ 
ಮೇಲ್ಲಾಲುವೆ ನಿರ್ಮಾಣ ಕಾಮಗಾರಿ ಪ್ಯಾಕೇಜ್‌- 13 


ಎತ್ತಿನಹೊಳೆ ಯೋಜನೆಯಡಿ ಕಮೀ 222.00 ರಂದ 24000 ವರೆಗೆ ಗುಕುತ್ಕಾ ಕಾಲುವೆ ನಿರ್ಮಾಣ 
ಕಾಮಗಾರಿ (ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಮತ್ತು 
; |ಅಡ್ಡ ಮೋರಿಗಳು ಹಾಗೂ ಇತರೆ ಕಟ್ಟಡಗಳನ್ನು ಒಳಗೊಂಡಂತೆ)-ಪ್ಯಾಕೇಜ್‌-14 


| ಾ 

[ಎತ್ತಿನಹೊಳೆ ಯೋಜನೆಯಡಿ ಕಿ.ಮೀ 100.00 ರಿಂದ 115.00 ಕಿ.ಮೀ ರವರೆಗೆ ಗುರುತ್ಕಾ ಕಾಲುವೆ 
[ನಿರ್ಮಾಣ ಕಾಮಗಾರಿ (ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಳಲ್‌ ಪೇವರ್‌ ಬಳಸಿ A 
ಲೈನಿಂಗ್‌ ,ಅಡ್ಡ ಮೋರಿಗಳು ಹಾಗೂ ಮೇಲ್ಲಾಲುವೆ ಒಳಗೊಂಡಂತೆ)-ಪ್ಯಾಕೇಜ್‌-15 


|ಕ.ಮೀ 116.760 ರಿಂದ ಕಿ.ಮೀ 118.340 & ಕಿ.ಮೀ 118.830 ರಿಂದ ಕ.ಮೀ 120.00 ಠವರೆಗಿ 
ಮೇಲ್ಲಾಲುವೆ ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ*ಪ್ಯಾಕೇಜ್‌-16 


ಮೇಲ್ಲಾಲುವೆ ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌-17 


ಕಾಮಗಾರಿ -ಪ್ಯಾಕೇಜ್‌-18 


ಎತ್ತಿನಹೊಳೆ ಯೋಜನೆಯಡಿ `ಗುರುತ್ಯಾ ಕಾಲುವೆ `8.ಮೀ'137.620 ರಿಂದ 140,700 ರವರೆಗೆ (ಮಣ್ಣು 


ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಅಡ್ಡ ಮೋರಿಗಳು ಹಾಗೂ 
ಕಿ.ಮೀ 137.620 ರಿಂದ ಕಿ.ಮೀ 139.510 ರವರೆಗಿನ ಮೇಲ್ಲಾಲುವೆ ಒಳಗೊಂಡಂತೆ) ನಿರ್ಮಾಣ 


(ಕಾಮಗಾರಿ-ಪ್ಯಾಕೇಜ್‌- 19 


ಅಗೆತ, ಐರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ,ಅಡ್ಕ ಮೋರಿಗಳು ಹಾಗೂ 
ಕಿ.ಮೀ 140.700 ರಿಂದ ಕಿ.ಮೀ 142.110 ರವರೆಗಿನ ಬೃಹತ್‌ ಮೇಲ್ಲಾಲುವೆ ಒಳಗೊಂಡಂತೆ) 
ನಿರ್ಮಾಣ ಕಾಮಗಾರಿ -ಪ್ಯಾಕೇಜ್‌-20 


|ಎತ್ತಿಕಯೊಳೆ ಯೋಜನೆಯಡಿ ''ಗುರುತ್ವಾ ಕಾಲುವೆ $ಮೇ146.000 ಕಂದ 156000 ರವರೆಗೆ (ಮಣ್ಣು 


ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಅಡ್ಡ ಮೋರಿಗಳು 
ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌-21 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆ ಕಿ.ಮೀ 115.00 ರಿಂದ 120.00 ರವರೆಗೆ (ಮಣ್ಣು 
[ಅಣಿತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ,ಅಡ್ಕ ಮೋರಿಗಳು ಹಾಗೂ 


[ಎತ್ತಿನಯೊಳೆ ಯೋಜನೆಯಡಿ `'ಗುರುತ್ವಾ ಕಾಲುವೆ ಕಿ.ಮೀ 120.00 ರಿಂದ 127,00 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಕ್ಯಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ,ಅಡ್ಡ ಮೋರಿಗಳು ಹಾಗೂ 50/2018-19 


|ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಅಡ್ಡ ಮೋರಿಗಳು ಹಾಗೂ 
ಕಿ.ಮೀ 134980 ರಿಂದ ಕಿ.ಮೀ 137.620 ರವರೆಗಿನ ಮೇಲ್ಲಾಲುವೆ ಒಳಗೊಂಡಂತೆ) ನಿರ್ಮಾಣ 


ಎತ್ತಿಕಯೊಳ ಯೋಜನೆಯಡಿ ಗುಡುತ್ಯಾ ಸಾಲವ ಕಮ 070 ಕಾಡ 00 ವರಗೆ ಮಣ್ಣು 


17/2017-18 
12/03/2018 


41/2018-2019 
31/10/2018 


49/2018-19 
08/03/19 


41/2018-19 
08/03/19 


vl 


08/03/19 


48/2018-19 
08/03/19 


52/2018-19 
08/03/19 


51/2018-19 
08/03/19 


45/2018-19 
08/03/19 


ಬರ್ಚಾದ ಅಸುದಾನ 
ನವೆಂಬರ್‌-2೦೭। 


ರವರೆಗೆ 


ಮೇ।॥ ಶಂಳರ್‌ ನಾರಾಯಣ 
ಳನ್ಸಟ್ರಿಳ್ಸ್‌ನ್ಸ್‌ ಪ್ರೈ. ಲಿಮಿಟೆಡ್‌ 


ಮೆ! ಶಂಕರ್‌ ನಾರಾಯಣ 
ಳನ್ಸ್‌ಟ್ರಳ್ಸ್‌ನ್ಸ್‌ ಪ್ರೈ. ಛಿಮಿಟಿಡ್‌ 


ಮೆ! ಶಂಕರ್‌ ನಾರಾಯಣ 
ಕನ್ಸ್‌ಟ್ರಕ್ನನ್ಸ್‌ ಪ್ರೈ. ಲಿ. 


ಮೆ॥ ಓಶಿಯ್‌ನ್‌ ಕನ್ಸ್‌ಟ್ರಿಕ್ಸನ್ಸ್‌ 
ಫ್ರೈ. ಲಿ. 


¥ 


WM ENN 


ಕಾಮಗಾರಿಯ ಪ್ರಸ್ತುತ ಹಂತ 


ಸಾಲೆಯ ಉದ 9.59 ಕಿಮೀ ಉದ್ದವಿದ್ದು, ಇದರಲ್ಲಿ 5.5 ಕಿ.ಮೀ 

ಉದ್ದದ ನಾಲೆಯ ಮಣ್ಣಿನ ಅಗೆತ ಹಾಗೂ 4.8 ಕಿ.ಮೀ ಲೈನಿಂಗ್‌ 

ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ. 2.32 ಕ. ಮೀ ಉದ್ದದ 
ಮೇಲ್ಲಾಲುವೆ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಗುರುತ್ಕಾ ಕಾಲುವೆಯ ಉದ 17.76 ಕಿಮೀ ಉದ್ದವಿದ್ದು, ಇದರಲ್ಲಿ 
5,93 ಕ.ಮೀ ಉದದ ನಾಲೆಯ ಮಣ್ಣಿನ ಅಗೆತ ಹಾಗೂ 2.93 ಕಿ.ಮೀ 
ಲೈನಿಂಗ್‌ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ, 240 ಮೀ ಉದದ 
ಟನೆಲ್‌ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ 


ಗುರುತ್ಕಾ ಕಾಲುವೆಯ ಉದ್ದ 13.10 ಕಮೀ ಉದ್ಮವಿದ್ದು, ಇದರಲ್ಲಿ 
3.18 ಕಿ.ಮೀ ಉದ್ದದ ನಾಲೆಯ ಮಣ್ಣಿನ ಅಗೆತ ಕಾಮಗಾರಿಯು 
ಹಾಗೂ 2.30 ಕಿ.ಮೀ ಸಿಸಿ. ಲೈನಿಂಗ್‌ ಕಾಮಗಾರಿಯು 
ಪೂರ್ಣಗೊಂಡಿರುತ್ತದೆ. 04 ಸಂಖ್ಯೆ ಮೇಲ್ಲಾಲುವೆ ಕಾಮಗಾರಿಯಲ್ಲಿ ೧3 
ಸಂಬೈ ಮೇಲ್ಲಾಲುವೆ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ 


ಗುರುತ್ಕಾ ಕಾಲುವೆಯ ಉದ್ದ 2.35 ಕಿಮೀ ಉದ್ದವಿದ್ದು, ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. 02 ಸಂಖ್ಯೆ ಮೇಲ್ಲಾಲುವೆ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 


ಗುರುತ್ಯಾ ಕಾಲುವೆಯ ಉದ್ದ 5.38 ಕಿಮೀ ಉದ್ದವಿದ್ದು, 0.8 ಕಮೀ 
ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ, 02 ಸಂಖ್ಯೆ ಮೇಲ್ಲಾಲುವೆ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಗುರುತ್ಕಾ ಕಾಲುವೆಯ ಉದ್ದ 7.98 ಕಿಮೀ ಉದ್ದವಿದ್ದು, 2.2 ಕಿಮೀ 
ಕಾಮಗಾರಿ ಪೂರ್ಣಗೊಂಡಿರುತ್ತದೆ. 01) ಸಂಖ್ಯೆ ಮೇಲ್ಲಾಲುವೆ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಗುರುತ್ಕಾ ಕಾಲುವೆಯ ಉದ್ದ 1.17 ಕಿಮೀ ಉದ್ಮವಿದ್ದು, ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. ನೆಲ ಟ್ರಫ್‌ ಕಾಮಗಾರಿಯ ಉದ 0.86 ಕಿಮೀ 
ಇದ್ದು, 0.8ಕಮೀ ಪೂರ್ಣಗೊಂಡಿರುತ್ತದೆ. ಮೇಲ್ಲಾಲುವೆ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಗುರುತ್ಕಾ ಕಾಲುವೆಯ ಉದ್ದ 3.83 ಕಿಮೀ ಉದ್ದವಿದ್ದು ಹಾಗೂ 
ಮೇಲ್ಲಾಲುವೆಯ ಉದ್ದ 1.47 ಕಿಮೀ ಇದ್ದು, ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. ನೆಲ ಟ್ರಫ್‌ ಕಾಮಗಾರಿಯ ಉದ್ದ 0.20 ಕಿಮೀ 
ಇದ್ದು, 0.14 ಕಿಮೀ ಪೂರ್ಣಗೊಂಡಿರುತ್ತದೆ. 


ಗುರುತ್ವಾ ಕಾಲುವೆಯ ಉದ 10.00 ಕಮೀ ಉದ್ದವಿದ್ದು, 0.2 ಕಿಮೀ 
ಕಾಮಗಾರಿ ಪೂರ್ಣಗೊಂಡಿದ್ದು, ಉಳಿದ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 


33 


34 


36 


37 


38 


39 


40 


41 


SE EN 


ಕರಾರು ಒಪ್ಪಂದದ 
ಕಾಮಗಾರಿಯ ಹೆಸರು 7 ಗುತ್ತಿಗೆದಾರರ ಹೆಸರು 
ಸಂಖ್ಯೆ a. 
ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆ ಕಿ.ಮೀ 156.00೧ ರಿಂದ 161.203 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌,ಅಡ್ಡ ಮೋರಿಗಳು 
46/2018-19 

ಒಳಗೊಂಡಂತೆ) ಹಾಗೂ ಕಿ.ಮೀ 157.350 ರಿಂದ 157.980 ಕಿ.ಮೀ ವರೆಗೆ ಮೇಲ್ಲಾಲುವೆ ನಿರ್ಮಾಣ ಕೆ. ದೊಡ್ಡ ಹನುಮಂತಪ್ಪ. 
ಕಾಮಗಾರಿ-ಪ್ಯಾಕೇಜ್‌-22 08/03/19 
ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆ ಕಿ.ಮೀ'240.000 ರಿಂದ 244.35 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌,ಅಡ್ಡ ಮೋರಿಗಳು ಮೆ ಬಿ.ಎಸ್‌.ಆರ್‌ 
ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌-23 ಮ ಇನ್‌ಫ್ರಾಟೆಕ್‌ ಇಂಡಿಯಾ 


ಲಿಮಿಟೆಡ್‌ 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆ ಕಿ.ಮೀ 244350 ರಂದ 2415 ರವರ (ಮಣ್ಣು 
ಅಗೆತ, ಐರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌, ಅಡ್ಡ ಮೋರಿಗಳು 
ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ -ಪ್ಯಾಕೇಜ್‌-24 


ಮೆ ಸರಳಾ ಪ್ರಾಜೆಕ್ಸ್‌ 
ವರ್ಕ್ಸ್‌ ಲಿಮಿಟೆಡ್‌ - 
ವಿ.ಐ.ಶೆಟ್ಟಿ & ಕಂಪನಿ (ಜೆ.ವಿ) 


12/2019-20 
23.12.2019 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ಪಾ ಕಾಲುವೆಯ ಕಿ.ಮೀ'249.15 ರಂದ 2300 ವರೆಗೆ ನಿರ್ಮಾಣ 
ಕಾಮಗಾರಿ -ಪ್ಯಾಕೇಜ್‌- 25 


ಮೆ! ಉ.ಆರ್‌.ಕಾರಂತ್‌- 
ಕೆ.ಹನುಮಂತಪ್ಪ- ಸುಪ್ಪರದಾ 
(ಜೆ.ವಿ) 


13/2019-20 
22.01.2020 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆಯ ಕಿ.ಮೀ 255.00 ರಿಂದ 25857 ವರಗೆ ಮಣ್ಣು 


ಮೆ ಸದ್ಗುರು ಇಸ್ಟಾಟೆಕ್‌ 


ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಣ್‌, ಅಡ್ಡ ಮೊರಿಗಳು| 11/2019-20 ಮತು: ಮ 
ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ ಪ್ಯಾಕೇಜ್‌-26 23.12.2019 ಪಿ.ದಸರಥರಾಮರೆಡ್ಡಿ (ಜೆ.ವಿ) 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕಿನ ಬೈರಗೊಂಡ್ಲು ಹಳ್ಳಿಯ ಹತ್ತಿರ ಸಮತೋಲನ 
ಜಲಾಶಯದ ನಿರ್ಮಾಣ ಕಾಮಗಾರಿ, 
109/2017-18 ಮೆ! ಡಿ. ವೈ. ಉಪ್ಪಾರ & 
9-02-2018 ಸನ್ಸ್‌ 
ಎತ್ತಿನಹೊಳೆ ಯೋಜನೆಯ ಮಧುಗಿರಿ ಗುರುತ್ವಾ ಫೀಡರ್‌ ಕಾಲುವೆ 0.00 ಕ.ಮೀ ಯಿಂದ 1710 
ಕಿ.ಮೀ, ನಿರ್ಮಾಣ ಹಾಗೂ ಎಂ.ಎಸ್‌ ಪೈಪುಗಳ ವಿತರಣೆ, ಅಳವಡಿಕೆ, ಪರೀಕ್ಸೆ ಹಾಗೂ 
ಸಿದ್ದಪಡಿಸುವಿಕೆ ಹಾಗೂ ಕಿ.ಮೀ 1.710 ರಿಂದ ಕಿ.ಮೀ 38.00 ವರೆಗೆ ಗುರುತ್ವಾ ಾಲುಟೆ'. ನಿರ್ಮಾಣ 02/2019-20 ಮೆ।! ಪಿ.ಎಲ್‌.ಆರ್‌- 
ಕಾಮಗಾರಿ ಅಡ್ಡ ಮೋರಿ ಕೆಲಸಗಳು ಒಳಗೊಂಡಂತೆ ಮಧುಗಿರಿ ಫೀಡರ್‌ ಕಾಲುವೆ ನಿರ್ಮಾಣ 10/07/2019 ಎನ್‌.ಎ.ಸಿ.ಎಲ್‌ (ಜೆ.ವಿ) 


ಕಾಮಗಾರಿ tame ಕಾಮಗಾರಿ (ಪ್ಯಾಕೇಜ್‌- 1) 


ಎತ್ತಿನಹೊಳೆ ಯೋಜನೆಯ ಮಧುಗಿರಿ ಗುರುತ್ವಾ ಫೀಡರ್‌ ಕಾಲುವೆ ಕಿ.ಮೀ.38:00 ಯಿಂದ 120.488 
ಕಿ.ಮೀವರೆಗೆ ನಿರ್ಮಾಣ ಕಾಮಗಾರಿ (ಪ್ಯಾಕೇಜ್‌- 11) 


05/2019-20 
07/09/2019 


ಮೆ! ಮೇಘಾ ಇಂಜಿನಿಯರಿಂಗ್‌ 
ಇನ್‌ಪ್ರಾಸ್ಕಕ್ಕರ್‌ ಲಿಮಿಟೆಡ್‌ 


ಎತ್ತಿನಹೊಳೆ ಯೋಜನೆಯಡಿಯ ಟಿ.ಜಿ.ಹಳ್ಳಿ & ರಾಮನಗರ ಫೀಡರ್‌ ಕಾಲುವೆ (ಉದ್ದ 52.89 
ಕಿ.ಮೀ) ಹಾಗೂ ಏತ ಘಟಕಗಳು “vladod (ಉದ್ದ 12.06.8.ಮೀ) ನಿರ್ಮಾಣ ಕಾಮಗಾರಿ 


ಮೆ! ಎಸ್‌.ಎನ್‌.ಸಿ- 
ಎಮ್‌.ಇ.ಎಲ್‌ (ಜೆ.ವಿ) 


48/2018-19 
08-03-2019 


ಗುತ್ತಿಗೆ ಮೊತ್ತ 


132.81 51.34 


494,84 13.69 


162.62 4.58 


177.59 0.00 


ಕಾಮಗಾರಿಯ ಪ್ರಸ್ತುತ ಹಂತ 


ಗುರುತ್ವಾ ಕಾಲುವೆಯು ಉದ್ದ 4.60 ಕಿಮೀ ಉದ್ದವಿದ್ದು, 1.8 8ಮೀ 
ಮಣ್ಣಿನ” ಅಗೆತದ ಕಾಮಗಾರಿ ಪೂರ್ಣಗೊಂಡಿದ್ದು, ಮೇಲ್ಮಾಲುವೆಯ | 
ಹಾಗೂ ಉಳಿದ ಕಾಮಗಾರಿಯು ಪ ಪ್ರಗತಿಯಲ್ಲಿರುತ್ತದೆ | 


ಮ ಮಾವಿ 


2.25ಕಿ.ಮೀ ಉದ್ದದ ಬೃಹತ್‌ ಮೇಲ್ಲಾಲುವೆ ಕಾಮಗಾರಿಯು | 
ಪ್ರಗತಿಯಲ್ಲಿರುತ್ತದೆ. ಉಳಿದ ಭಾಗಗಳಲ್ಲಿ ರೈತರ ತೀವ್ರ ವಿರೋಧ | 
ಇರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆಯು ಪೂರ್ಣಗೊಂಡ ಪಂತರ | 
ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು. | 


ಟನಲ್‌ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ರೈತರು ಒಪ್ಪಿ | 
ಬಿಟ್ಟುಕೊಟ್ಟಿರುವ ಪ್ರದೇಶಗಳಲ್ಲಿ ಕಾಲುವೆ Pela ಕಾಮಗಾರಿಯು 
ರೈತರು ಒಪ್ಪಿ ಬಿಟ್ಟು ಕೊಟ್ಟಿ ರುವ ಪ್ರದೇಶಗಳಲ್ಲಿ ಕಾಲುವೆ ನಿರ್ಮಾಣ 
ie ಪ್ರಗತಿಯಲ್ಲಿರುತ್ತದೆ. 


ರೈತರ ತೀವ್ರ ವಿರೋಧ is ಕಿಮಗಾರಿಯನ್ನು 
ಪ್ರಾರಂಭಿಸಲಾಗಿರುವುದಿಲ್ಲ. 


131.99 0.00 


1 ಸೆ ) ಮಮ 


ರೈತರ ತೀವ್ರ ವಿರೋಧ ಇರುವುದರಿಂದ ಕಾಮಗಾರಿಯನ್ನು | 
ಪ್ರಾರಂಭಿಸಲಾಗಿರುವುದಿಲ್ಲ. 


592.34 0.00 


751.64 144,94 


—L ಮಾ 0 


ಕೊರಟಗೆರೆ ತಾಲ್ಲೂಕಿನ ರೈತರುಗಳು ದೊಡ್ಡಬಳ್ಳಾಪುರ ತಾಲ್ಲೂಕಿನ 

ಜಮೀನುಗಳಿಗೆ ನೀಡುವ ದರದಂತೆ ಏಕರೂಪ ದರ ನಿಗದಿಪಡಿಸಲು 
ಒತ್ತಾಯಸಿ, ಕಾಮಗಾರಿಗೆ ಅಡೆತಡೆ ಉಂಟುಮಾಡಿರುವುದರಿಂದ 

ಕಾಮಗಾರಿಯನ್ನು ಪ್ರಾರಂಭಿಸಲಾಗಿರುವುದಿಲ್ಲ. | 


38 ಕಿಮೀ ಪೈಪ್‌ ಅಳವಡಿಸುವ ಕಾಮಗಾರಿಯಲ್ಲಿ 26.27 ಕಿಮೀ 
ಪೈಪ್‌ ಅಳವಡಿಸುವ ಕಾಮಗಾರಿಯು ಪೂರ್ಣಗೊಂಡಿರುತ ದೆ, 


610.30 


1325.96 551.29 


8 el 


84.144 ಕಿಮೀ ಪೈಪ್‌ ಅಳವಡಿಸುವ ಕಾಮಗಾರಿಯಲ್ಲಿ 47.662 ಕಿಮೀ] 
ಪೈಪ್‌ ಅಳವಡಿಸುವ ಕಾಮಗಾರಿಯು ಪೂರ್ಣಗೊಂಡಿರುತ್ತದೆ 


ವ 


ಫೀಡರ್‌ ಕಾಲುವೆಯ ಒಟ್ಟು ಉದ್ದ 52ಕಿ.ಮೀ ಇದ್ದು, ಇದರಲ್ಲಿ 
328.ಮೀ ಉದ್ಧಕ್ಕೆ ಪೈಪ್‌ ಅಳವಡಿಳೆಯಾಗಿರುತ್ತದೆ ಉಳಿಕೆ 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


[ 


ಕಾಮಗಾರಿಯ ಹೆಸರು 


ಎತ್ತಿನಹೊಳೆ ಯೋಜನೆಯ ಗೌರಿಬಿದನೂರು ಫೀಡರ್‌ ಕಾಲುವೆ 0.0 $4, ಮೀ ಯಿಂದ 8160 
ಕಿ.ಮೀ ವರೆಗೆಎಂ.ಎಸ್‌ ಪೈಮಗಳ ವಿತರಣೆ, ಅಳವಡಿಕೆ, ಪರೀಕ್ಸೆ ಹಾಗೂ ಸಿದ್ದಪಡಿಸುವಿಳೆ ಹಾಗೂ 
ಅಡ್ಡ ಮೋರಿ ಕೆಲಸಗಳು ಒಳಗೊಂಡಂತೆ ಗೌರಿಬಿದನೂರು ಫೀಡರ್‌ ಕಾಲುವೆ ನಿರ್ಮಾಣ ಕಾಮಗಾರಿ 


ಅಟ್ಟು 


ಭೂಸ್ಕಾಧೀನ, ಆಡಳಿತ ಹಾಗೂ ಇತರೆ ವೆಚ್ಚಗಳು 
ಒಟ್ಟು ವೆಚ್ಚ 


ಕರಾರು ಒತ್ಮಂವತ ' 


6/2019-20 
3,10,2019 


ಮೆ ಆಡು ಇನ್‌ಪ್ರಾ - 


ಎಸ್‌,ಎನ್‌.ಸಿ (ಜೆ.ವಿ) 


16275.75 


ಬರ್ಚಾಧ ಅನುದಾನ 
ನವೆಂಬರ್‌ -2೦2 
ರವರೆಗೆ 


8229.36 
1047.29 


ಕಾಮಗಾರಿಯ ಪ್ರಸ್ತುತ ಪಂತ 


ಫೀಡರ್‌ ಕಾಲುವೆಯ ಒಟ್ಟು ಉದ್ಭ 83.228ಕ.ಮೀ ಇದ್ದು, ಇದರಲ್ಲಿ 
79.4854.ಮೀ ಉದ್ದಕ್ಕೆ ಪೈಪ್‌ ಸಂಗ್ರಹಣೆ ಮಾಡಲಾಗಿರುತ್ತದೆ ಹಾಗೂ 
62.8178.ಮಿೀ ಉದ್ಭಕ್ಕೆ ಪೈಪ್‌ ಅಳವಡಿಳೆಯಾಗಿರುತ್ತದೆ. ಉಳಿಕೆ 
ಕಾಮಗಾರಿಯು ಫಪ್ರಗತಿಯಲ್ಲಿರುತ್ತದೆ. 


